ಈ 


ಕರ್ನಾಟಕ ವಿಧಾನ ಪರಿಷತ್ತು 


1 ಯಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 24 (೭6೮) 
2. ಸದಸ್ಯರ ಹೆಸರು : ಶ್ರೀ ವಿಜಯ್‌ ಪಿಂಗ್‌ 
(ಸ್ಥಳೀಯ ಸಂಸ್ಥೆಗಳ೦ದ ಚುನಾಯಿತರಾದವರು) 


ಇ. ಉತ್ತರಿಸುವ ದಿನಾಂಕ : 14.09.2೦21 


4. ಉತ್ತರಿಸುವ ಸಚಿವರು  : ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
/ ಪ್ರಶ್ನೆ | ಉತ್ತರ | Reply ] 
ಚೀದರ್‌ ಜಲ್ಲೆಯಲ್ಲ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃದ್ಧಿ ಮಂಡಳ Karnataka Industrial Areas 


ಕೈಗಾರಿಕೆಗಳನ್ನು ಸ್ಥಾಪಿಸಲು ವತಿಯುಂದ ಜೀದರ್‌ ಜಲ್ಲೆಯ ವ್ಯಾಪ್ತಿಯಲ್ಲಿ ಒಟ್ಟು 2920- | Development Board has acquired a total 


ಎಷ್ಟು ಎಕರೆ ಪ್ರದೇಶವನ್ನು ೦೭2 ಎಕರೆ ಜಮೀನನ್ನು ಸ್ಥಾಧೀನಪಡಿಸಿಕೊಳ್ಳಲಾಗಿದೆ. | extent of 2920-02 acres in Bidar District. 

ವಶಪಡಿಸಿಕೊಳ್ಳಲಾಗಿದೆ; ಕೈಗಾರಿಕಾ ಪ್ರದೇಶಕ್ಷಾಗಿ 57 ಎಕರೆ For Industrial areas | 1751-17 acres 
For Single Unit 

ವಶಪಡಿಸಿಕೊಳ್ಳಲಾದ ರೈತರಿಗೆ. ಏಕಘಟಕ ಸಂಕೇರ್ಣಕ್ಷಾಗಿ 168-2೮ ಎಕರೆ | Cs 1168-25 acres 

ಸರ್ಕಾರದಿಂದ ಪರಿಹಾರ ಒಟ್ಟು 29೭೦-೦೭ ಎಕರೆ Total 2920-02 acres 


ನೀಡಲಾಗಿದೆಯೇ; ಪರಿಹಾರದ 


ಹಣವನ್ನು ಯಾವ ಆಧಾರದ 2೮2೦-೦೭ ಎಕರೆ ಜಮೀನಿನ ಪೈಕಿ ೭8೮5-2' Compensation has been paid for 


| ಸು 2865-21 acres out of 2920-02 acres. 
ಮೇಲೆ ನಿಗದಿಪಡಿಸಲಾಗಿದೆ; ಎಕರೆ ಜಮೀನಿಗೆ ಭಛೂಪರಿಹಾರ ಪಾವತಿಸಲಾಗಿದೆ. 


ಚೀದರ್‌ ಜಲ್ಲೆ. ಬಸವಕಲ್ಯಾಣ ತಾಲ್ಲೂಕು. Final Notification was issued on 


31.03.2017 for an extent of 54-21 acres in 


| ತ್ರಿಪೂರಾಂತ ಗ್ರಾಮದಲ್ಲ ಆಟೋ ಪಾಕ್‌ ಸ್ಥಾಪನೆಗಾಗಿ 


Tripuranta village, Basavanakalyana 


54-೭1 ಎಕರೆ ಜಮೀನಿಗೆ ದಿನಾಂಕ: ಇ1೦ಡ.೭2೦17 ರಂದು 
ಅಂತಿಮ ಅಧಿಸೂಚನೆ ಹೊರಡಿಸಿದ್ದು, ಸದರಿ ಜಮೀನಿಗೆ 
ಭೂಪರಿಹಾರ ನಿಗಧಿಪಡಿಸಲು ಬಾಕಿ ಇದ್ದು, ಜಲ್ಲಾಧಿಕಾರಿ, 
ಬೀದರ್‌ ಜಲ್ಲೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 31.10.2೦18 
ರಂದು ನಡೆದ ಭೂದರ ನಿರ್ಧರಣಾ ಸಲಹಾ ಸಮಿತಿ 
ಸಭೆಯಣ್ಣ್ಲ ಭೂಪರಿಹಾರದ ಬಗ್ದೆ ಭೂಮಾಲೀಕರು ಒಮ್ಮತಕ್ಕೆ 
ಬಾರದಿರುವ ಕಾರಣ ಭೂಪರಿಹಾರ ದರ ನಿಗದಿಪಡಿಸಲು 
ಸಾಧ್ಯವಾಗಿರುವುದಿಲ್ಲ. ಆಡ್ಯತೆಯ ಮೇರೆಗೆ ಭೂಪರಿಹಾರ 
ನಿಗಧಿಪಡಿಸಿ ಪರಿಹಾರ ಪಾವತಿಸಲು ಕ್ರಮವಹಿಸಲಾಗುವುದು. 


ಕೆ.ಐ.ಎ.ಡಿ.ಬ. ವತಿಯಿಂದ ಅಂತಿಮ ಅಧಿಸೂಚನೆ 
ಹೊರಡಿಸಿ ಭೂಸ್ವಾಧೀನಪಡಿಸಿಕೊಂಡ ಜಮೀನಿಗೆ ದರ 
ನಿಗದಿಪಡಿಸುವ ಸಲುವಾಗಿ ಸಂಬಂಧಪಟ್ಟ ಜಲ್ಲೆಯ 
ಜಲ್ಲಾಧಿಕಾರಿ } ಕೆ.ಐ.ಎ.ಡಿ.ಜ.ಯ ವಿಶೇಷ 
ಜಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ರಚಿತವಾಗಿರುವ 
ಭೂದರ ನಿರ್ಧರಣಾ ಸಲಹಾ ಸಮಿತಿ ಸೆಫೆಯಭ್ಗಿ 
ಭೂಮಾಲೀಕರೊಂದಿಗೆ ಸಮಾಲೋಚಿಸಿ ಪ್ರಸ್ತಾವಿತ 
ಪ್ರದೇಶದೆಟಿಸ” "ಮಾರ್ಗಸೂಚಿ ದರ ಮತ್ತು ಪ್ರಾಥಮಿಕ 
ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಹಿಂದಿನ 3 
ವರ್ಷಗಳ ಮಾರಾಟದ ಅಂಕಿ-ಅಂಶಗಳನ್ನು ಪರಿಗಣಿಸಿ 


Taluk, Bidar District for establishment * 


of an Auto Park. Price fixation is yet to 
be done for the said lands. Price was not | 
fixed in the Price Fixation Advisory | 
Committee meeting held on 31.10.2018, ; 
under the chairmanship of Deputy 
Commissioner, Bidar District, since the | 
land owners were not in unanimity. | 
Fixing of price ‘and’ disbursing of | 
compensation will be taken up on’ 
priority. 

After issue of final notification, | 
Price Advisory Committee constituted | 
under the Chaitmenship of Deputy 
Commissioner / Speci] D.C, KIADB | 
will fix the compensation by} 
considering guidance value and sales | 
statistics for the previous 3 years from 


the date of issue of preliminary | 


notification and in consultation with 


land owners. Based on the ; 
H K . % | 
recommendation, action is being taken } 


p pe 


ತು 


ಶಿಫಾರಸ್ಸು ಮಾಡುವ ದರಕ್ಷೆ ಕೆ.ಐ.ಎ.ಡಿ. ಮಂಡಳ ಸಭೆಯ 
ಅಸುಮೋದನೆ ಪಡೆದು ನಿಯಮಾನುಸಾರ 
ಪಾವತಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಪರಿಹಾರ 


to pay compensation in accordance with 
the approval of the KIAD Board 


meeting. 


(ಆ) | ಕೈಗಾರಿಕೆಗಳ ಸ್ಥಾಪನೆಯಾದರೆ ಕೈಗಾರಿಕಾ ನೀತಿ 2೦14-1೨ ಹಾಗೂ 2೦೦೦- ಸ es Policy 2014- 
ಹ್ಥಳೀಯರಿಗೆ 2೮ರನ್ಷಯ ಸರ್ಕಾರದಿಂದ ಪ್ರೋತ್ಸಾಹ ಮತ್ತು [19 and 2020-25, Industrial units availing 
ಉದ್ಯೋಗಾವಕಾಶ ಕಲ್ತಸುವ ರಿಯಾಂಖತಿಗಳನ್ನು ಪಡೆಯುವ ಕೈಗಾರಿಕಾ ಘಟಕಗಳು ಡಿ” incentives and concessions from the 
ಬದ್ದೆ ಸರ್ಕಾರ ಕೈಗೊಳ್ಳೆಆರುವ | ವರ್ಗದ ಉದ್ಯೋಗಗಳಲ್ಲಿ ಶೇಕಡ 1೦೦ ರಷ್ಟು ಹಾಗೂ | 69Y€rnment are required to provide 
ಧಮ minimum employment of 70% to 
Ko) > ಘಟಕದ ಒಟ್ಟಾರೆ ಉದ್ಯೋಗಗಳಟಣ್ಲ ಶೇಕಡ 7೦ ರಷ್ಟು | _ 

; Kannadigas on an overall basis and 
ಉದ್ಯೊಕಢಸನ್ನು;'ಶನ್ನಡಿಗರಿಗ್ರ:7ನೃಳ್ಛೇಯರಿದೆ:ನೀಡುವ 100% in case of Group-D’ employees. 
ನಿಬಂಧನೆಯುದ್ದು, ಅದರಂತೆ ಉದ್ಯೋಗಗಳನ್ನು ನೀಡಿದ Accordingly, incentives and concessions 
ಘಟಕಗಳಣೆ ಮಾತ್ರ ಅರ್ಹ ಪ್ರೋತ್ಸಾಹ ಮತ್ತು[are provided to industries who have 
ರಿಯಾಲುತಿಗಳನ್ನು ಮಂಜೂರು ಮಾಡಲಾಗುತ್ತಿದೆ. given employment as per the Industrial 

Policy. 

(ಪ್ಲ ಅವರ್‌ ಜಟ ಸಮೀಪ ತೆಲಂಗಾಣ ರಾಜ್ಯದ ಜಭರಿಛಾಡ್‌ ಪ್ರದೇಶವು Zahirabad area of Telangana State 
ತೆಲಂಗಾಣ ರಾಜ್ಯಕ್ಸೆ ಜೀದರ್‌ ಗಡಿಭಾಗದಿಂದ ಸುಮಾರು 25 ಕಿಮ; around 25 kms from the border of 
ಹೊಂದಿಕೊಂಡಿರುವ ದೂರದಛ್ಲದ್ದು, ಈ ಪ್ರದೇಶದ ಕೈಗಾರಿಕಾ" ಪ್ರದೇಶ | Bidar and it has been learnt that an 

ಪ್ರದೇಶದಣ್ಣ ಸ್ಥಾಪನೆಯಾಗುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ. industrial area is being established in 


ಜಹಿರಾಬಾದ್‌ 


this area. 


| 
| 
| 
i 
| 
j 
| 
i 
} 
| 


ಕೈಗಾರಿಕೆ 

ಸ್ಥಾಪನೆಯಾಗುತ್ತಿರುವುದು 
ಗಮನಕ್ಕೆ 

ಕೈಗಾರಿಕೆಗಳು 


ಪರ್ಕಾರದ 
ಬಂದಿದೆಯೇ; 
ಸ್ಥಾಪನೆಯಾದರೆ 
ಕೈಗಾರಿಕೆಗಳಿಂದ ಬರುವ 
ತ್ಯಾಜ್ಞಾ ವಸ್ತುಗಳ ಸಂಸ್ಥರಣಾ. 
ಘಟಕಗಳನ್ನು 
ಸ್ಥಾಪಿಸಲಾಗುವುದೆ: ಹಾಗಿದ್ದಲ್ಲ, 
ಯಾವ ಸ್ಥಳದಲ್ಲ ಸ್ಥಾಪನೆ 
ಮಾಡಲಾಗುವುದು? 


ಮುಂದುವರೆದು ಜಹಿರಾಬಾದ್‌ ಪ್ರದೇಶವು ಪೂರಕ್ಸೆ 


ಇಳಹಾರಾಗಿದ್ದು. ಜೀದರ್‌.ಗಿಂತ ಕೆಳಮಟ್ಟದಲ್ಲಿ 
ಇರುವುದರಿಂದ ಅಣ್ಣನ ಕೈಗಾರಿಕೆಗಳ ತ್ಯಾಜ್ಯವು ಜೀದರ್‌ 
ಜಲ್ಲೆಗೆ ಹರಿದು ಬರುವುದಿಲ್ಲವೆಂಬ ಬದ್ದೆ ಮಾಹಿತಿ 
ಪಡೆಯಲಾಗಿದೆ. 


Information Hae been obtained 
that the Zahirabad :is sloping towards 
east and lower level than Bidar, hence 
the industrial waste will not flow to 


Bidar district. 


ಸಂಖ್ಯೆ: ಪಿಐ 154 ಐಎಪಿ (ಇ) 2೦೧1 


() 


eX 


(ಮುರುಗಕಡ' ಆಡ್‌ ಸಧಾಣು 


ಯ್‌ 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


